: ಒಂದು ಪಶೀಲನೆ 


ಮಾನವನ ಬದುಕಿನಲ್ಲಿ ಕೇವಲ ಧಾರ್ನಿಕವಾಗಿ, 
ಸಾಮಾಜಿಕವಾಗಿ ಮಾತ್ರವಲ್ಲದೆ ಆರ್ಥಿಕವಾಗಿ ಮತ್ತು 
ಕ್ಷಣಿಕವಾಗಿಯೂ ಸಮಾಜಕ್ಕೆ ವಿಶೇಷ ಸೇವೆ 
ಸಲ್ಲಿಸಿರುವ ದೇವಾಲಯಗಳು ಕಲೆಯ ವಿವಿಧ ಪ್ರಕಾರ 
ಗಳನ್ನು ಉಳಿಸಲು ಮತ್ತು ಜೆಳೆಸಲು ಶ್ರಮಿಸಿರುವುದೂ 
ಕೂಡ ಗಮನಾರ್ಹವಾದುದಾಗಿದೆ. 


ಅ 


3೬ 


ದೇವರಿಗೆ ಸಲ್ಲುವ ಸೇವೆಯನ್ನು ಬಹು ಮುಖ 
ವಾಗಿ ಎರಡು ವಿಧಗಳಾಗಿ ಗುರುತಿಸಲಾಗುತ್ತದೆ. ದೇವರ 
ಎಂದರೆ ದೇವರ ಸ್ವರೂಪವೆಂದು ಪರಿಗಣಿತವಾದ ನಿಗ್ರಹಕ್ಕೆ 
ಒಬ್ಬ ವ್ಯಕ್ತಿಯ ಅಂಗಗಳಿಗೆ ಸಲ್ಲುವ ಭೋಗಗಳನ್ನು 
ಎಂದರೆ ಸೇನೆಯನ್ನು ಸಲ್ಲಿಸುವುದು ಅಂಗಭೋಗ. 
ಇದರಲ್ಲಿ ಸ್ನಾನ, ವಸ್ತ್ರ, ಗಂಧ, ಇತ್ಯಾದಿ ಮಂಗಳ ದ್ರವ್ಯ 
ಗಳ ಲೇಸನ, ಧೂಪ, ದೀಪ, ಭೋಜನ (ನಿನೇದನ) 
ಇತ್ಯಾದಿಗಳೆಲ್ಲ ಸೇರುತ್ತವೆ. ದೇವರ ಎದುರಿಗೆ ಅವನಿಗೆ 
ಸಂತೋಷವನ್ನುಂಟುಮಾಡಲು, ಮನರಂಜಿಸಿ ತೃಪ್ನಿ 
ಪಡಿಸಲು ಸಲ್ಲಿಸುವ ಸೇವೆಯೇ ರಂಗಭೋಗ. ರಂಗಭೋಗ 
ದಲ್ಲಿ ಸಂಗೀತ ಮತ್ತು ನೃತ್ಯಗಳೇ ಪ್ರಧಾನವಾದುವು. 
ದೃಶ್ಯ ಮತ್ತು ಶ್ರವ್ಯ-ಎರಡೂ ಕಲಾಮಾಧ್ಯಮಗಳು 
ದೇವಾಲಯದ ರಂಗಭೋಗದ ಸಂದರ್ಭದಲ್ಲಿ ಜೆಳೆದು 
ಬಂದಿರುವುದನ್ನು ಕನ್ನಡದ ಹಲವಾರು ಶಾಸನಗಳ 
ಮೂಲಕ ತಿಳಿಯಬಹುದಾಗಿದೆ. 


ಸೌ,ಇಂ.ಇನ್ಸ್‌. XVI ೧೧೬ ; ಕ್ರಿ.ಶ. ೧೧೨೧ 


2 -ಅದೇ- ೫೫ ಜಿ.ಕೆ.ಐ. 1೪-೧೧೧ ; ಕ್ರಿ.ಶ. ೧೧೪೦ 


3 ಅದೇ. XI 1-29 ; ಕ್ರಿ.ಶ. ೧೦೪೫ 


ಇತಿಹಾಸ ದರ್ಶನ 


—ವಿಚ್‌.ಎಸ್‌. ಗೋಪಾಲರಾವ್‌ 


ರಂಗಭೋಗವನ್ನು ಸಲ್ಲಿಸುತ್ತಿದ್ದ ಸೇವಾವರ್ಗದಲ್ಲಿ 
ಪಾತ್ರಗಳು, ಗಾಯೆಕರು, ವಾಚಕರು (ವಾಂಶಿಕ 
ಪಣಿಕಾರ, ಇತ್ಯಾದಿ), ನರ್ತಕಿಯರು ಬಹುಮುಖ್ಯವಾಗಿ 
ಉದಾಹೃತರಾಗಿದ್ದಾರೆ. 


ಧಾರವಾಡ ಜಿಲ್ಲೆಯ ಕಾಗಿನೆಲೆಯ ಒಂದು 
ಶಾಸನವು ಕಾಳಮನು ಕಾಳೇಶ್ವರನಿಗೆ ದೇಗುಲವನ್ನೂ 
"ರಂಜಿತ ನಾಟ್ಯಶಾಲೆಯತಿ ಪ್ರಖ್ಯಾತಿವೆತ್ತಿರ್ದ್ದ ವಾಗ್ಗಲ- 
ನಾನುಂಟಪ' ನನ್ನೂ ನಿರ್ಮಿಸಿದ್ದ ನೆಂದು ಉಲ್ಲೇಖಿಸಿದೆ. 


ರಂಗಭೋಗದ ಬಗೆಗೆ ಬಿಜಾಪುರ ಜಿಲ್ಲೆಯ 
ದೇವರನಾವದಿಗಿಯ ಒಂದು ಶಾಸನವು ಮಹತ್ವದ ವಿವರ 
ಳನ್ನು ನೀಡಿದೆ? ನಾವದಿಗೆಯ ಮೂಲಸ್ಥಾನ 
ಮಲ್ಲಿಕಾರ್ಜುನ, ಕರೇಶ್ವರ, ಆದಿತ್ಯದೇವರ ತ್ರಿಕೂಟಾ 


್ರಿ ವಿವಿಧ ವಾದ್ಯಕ್ಕ 3 
ಧರಿ ನಿಳಾಸಿರಿಯಿರೆಂದೆಸವ ರಂಗಕೋಚಿಯ 
ಸಮುದಾಯ” ಇದ್ದುದನ್ನು ಶಾಸನವು ಪ್ರಸ್ತಾಪಿಸಿದೆ. 
ರಂಗಭೋಗಕ್ಕೆ ನ್ಫತ್ಯಮಂಟನ ನಿರ್ಮಾಣವಾಗುತ್ತಿತ್ತು. 
ಅಲ್ಲಿ ಸೇವೆ ಸಲ್ಲಿಸಿ ರಂಗಶೋಭೆ ತರುವ ಗಾಯಕ, 
ವಾದಕ ನರ್ತಕರ ಸಮುದಾಯವಿತ್ತು. ಧಾರವಾಡ 
ಜಿಲ್ಲೆಯ ಮುಗದದ ಕ್ರಿ.ಶ. ೧೦೪೫ರ ಶಾಸನವೊಂದು3 


೭೩ 


ಶ್ರೀಮನ್ಮಹಾಸಾಮನ್ತ ಮಾತ್ರ ೯ಣ್ಮಯ್ಯನು ತೆಪ್ಪ 
ಮುತ್ತಜ್ಜ ಮಾಡಿಸಿದ "ಬಸದಿಯಂ ಪಡಿಸಲಿಸಿ ನಾಟಕ 
ಶಾಲೆಯಂ' ಮಾಡಿದನೆಂದು ದಾಖಲಿಸಿದೆ. 


ನ ಬಸದಿಗಳಲ್ಲೂ ನೃತ್ಯೈಗೇಹದ ನಿರ್ಮಾಣವಾಗಿ 
ರಂಗೆಭೋಗ ಸೇನೆ ಸಲ್ಲುತ್ತಿದ್ದುದನ್ನೂ ಕೆಲವು ಶಾಸನ 
ಗಳೆ  ಉಲೇೇಖಿಸಿವೆ. ಶವಣಚೆಳಗೊಳೆದ ಒಂದು 


ಶಾಸನವು ಹುಳ್ಳನು ಬಸದಿಯಲ್ಲಿ *ಸರಸೂತ್ರಂ ನೃತ್ಯ 
ಗೇಹೆಂ'ಗಳನ್ನು ಮಾಡಿಸಿದ್ದನ್ನು ದಾಖಲಿಸಿದೆ ಅದೇ 
ಶ್ರವಣಜಿಳಗೊಳದಲ್ಲಿ ಕ್ರಿ.ಶ. ೧೧೯೫ರಲ್ಲಿ ನಾಗದೇವ 
ಎಂಬ ಪಟ್ಟಣಸ್ವಾನಿಯು "ಪಾರ್ಶ್ವಜೀವರ ಬಸದಿಯ 
ಮುಂದಣ ಕಲುಕಟ್ಟುಮಂ ನೃತ್ಯರಂಗಮುಮಂ' 
ಮಾಡಿಸಿದನೆಂಬುದೂ ಶಾಸನೋಕ್ತ ವಿಷಯವಾಗಿದೆ. 


ಶ. 


ಮೇಲಿನ ಕೆಲವು ಉದಾಹರಣೆಗಳಿಂದ ದೇವಾಲಯ 
ಗಳಲ್ಲಿ ನೃತ್ಯಮಂಟಸ, ನಾಟಿಕಶಾಲೆ, ನೃತೈರಂಗಗೆಳು 
ಇದ್ದುವು, ಅವುಗಳ ನಿರ್ಮಾಣವೂ ಅವಶ್ಯಕವಾಗಿತ್ತು 
ಎಂದು ತಿಳಿಯುತ್ತದೆ. 


ಬಿಜಾಪುರ ಜಿಲ್ಲೆಯ ಮರೋಳದ ಒಂದು 
ಶಾಸನದ ಮೂಲಕ ದೇವಾಲಯಗಳ ಸ್ಥಾನನತಿಗಳೂ 
ಕೂಡ ಕಲಾವಿದ್ಯೆಯಲ್ಲಿ ಪರಿಣತರಾಗಿರುತ್ತಿದ್ದರು. ನಂಬ 
ವಿಷಯ ಕಿಳಿಯುತ್ತದೆ. 


ಇ 


4 ಎಕೆ. 11 ಶ್ರ.ಬೆ. ೩೪೫ ; ಕ್ರಿಶ ೧೧೫೯ 

5 -ಇಆದೇ- ೩೩೫ ; ಕ್ರಿ.ಶ ೧೧೪೯ 

6 ಸೌ,ಇಂ.ಇನ್ಸ್‌ 21-1-೬೧; ಕ್ರಿ.ಶ ೧೦೨೪ 

7 ಎ.ಕೆ ೪ ಬೇಲೂರು ೧೨೪; ಕ್ರಿಶ ೧೧೩ 

8 ಕಇನ್ಸ್‌, 11-೧೦-ಕ್ರಿ,ಶ, ೧೦೭೯ ಮತ್ತು ೧೦೮೧ ಮತ 
9 ಸೌ.ಇಂ.ಇನ್ಸ್‌, XVII ೮೮ ; ಕ್ರಿಶ ೧೦೮೦ 

10 

ಕುಲಕರ್ಣಿ ಅವರ ಅಪ್ರಕಟಿತ ಸಿ ಎಚ್‌.ಡಿ, ನಿಬಂಧ) 

11 ಎ.ಕೆ, 771] ಸಾಗರ ೧೦೩ ; ಕ್ರಿ,ಶ. ೧೦೮೯ 
12 ಸೌ,ಇಂ,ಇನ್ಸ್‌, 1X-1-೧೭೨ ; ಕ್ರಿಶ ೧೧೦೬ 

13 ಆದೇ. ೫೭೫೦ ಬಿ.ಕೆ.ಐ, IV; ೧೫೪ ; ಕ್ರಿ.ಶ, ೧೧೭೨ 
14 -ಅದೇ. ೫೭೪೫111-303 ; ಕ್ರಿ,ಶ, ೧೨೦೭ 


೭೮ 


ರಂಗಭೋಗದ ವಿದ್ಯಾವಂತರಿಗೆ ಗ್ರಾಮದಾನ 
ದೊರಿತಿರುವುದನ್ನು ಬಸ್ತಿಹಳ್ಳಿಯ ಒಂದು ಶಾಸನ? 
ಉಲ್ಲೆ ಖಿಸಿದೆ. 

ಲಕ್ಟುಂಡಿಯ ಕೆಲವು ಶಾಸನಗಳಲ್ಲಿ ಉಕ್ತವಾಗುವ 
“ವೈಷ್ಣವ ಗೀತಿ ಮನೋಹರರರು' ಕೂಡ ರಂಗಭೋಗದ 
ವಿದ್ಯಾವಂತರ ವರ್ಗಕ್ಟೇ ಸೇರಿದವರೆಂದು ಊಹಿಸಬಹು 
ದಾಗಿದೆ. 


ಟಿ 
(6 


ದೊರೆಯು 


ಪಾಲು 


[ಯ ಹಾ! 
ತ್ರ 
0 0° 


[28 
ಲ 
dL 


ನಗಳು ದಾಖಲಿಸಿವೆ. 


2೬ 


ಶಾ 


ದೇವಾಲಯಗಳ ಸೇವಾವರ್ಗದಲ್ಲಿ ನೃತ್ಯಗೀತ 
ವಾದ್ಯಗಳಿಗೆ ಪ್ರಾಶಸ್ತ್ಯವಿತ್ತು. ಅದಕ್ಕಾಗಿ ನೃತ್ಯಮಂಟಿಸ 
ಮತ್ತು ನಾಟಕಶಾಲೆಗಳ ವ್ಯವಸ್ಥೆಗಳನ್ನೂ ಮಾಡಲಾಗು 


ತ್ರಿತ್ತು ಎಂಬುದು ಒಪ್ಪಿತವಾದ ಮಾತು. 


ರಂಗಭೋಗವನ್ನು ಅರ್ಜುಣಗೆಯ 
ಕಾಸನವು'* ರಂಗಪೂಜೆ ಎಂದು ಉಲ್ಲೇಖಿಸಿದೆ. 


ಒಂದು. 


ತೆ ತೆ ಎ RE 
ರಂಗಭೋಗೆದ ಸೇವಾವರ್ಗದಲ್ಲ 


ಪಜಕಿಕಾಜರು, ವಾಂಶಿಕ, ಸೂಳೆಯರಲ್ಲದೆ 


ಶೆ, ೧೦೮೫ 


Historical ಹ Cultural Studies arround ೫85818 Kalyana-0೮; ಕ್ರಿ,ಶ ೧೦೮೨ (ನಿ.ಎಸ್‌ 


ಇತಿಹಾಸ ದರ್ಶನ 


ಪ್ರಮುಖವಾಗಿದ್ದರು. ಬಳ್ಳಾರಿ ಜಿಲ್ಲೆಯ ಹಿರೇಮಗಳ 
ಗೇರಿಯ!* ಒಂದು ಶಾಸನವು ಪಣಕಿಕಾಜ್ಕ ಪಾತ್ರ, 
ಕಂಭದ ನಾಲ್ವರು ಸೂಳೆಯರು, ಇವರಿಗೆ ಪ್ರತ್ಯೇಕವಾಗಿ 
ದೊರೆತ ದಾನವನ್ನು ಉಲ್ಲೇಖಿಸಿದೆ. ಬಿಜಾಪುರ ಜಿಲ್ಲೆಯ 
ನಂದವಾಡಿಗೆಯ!5 ಒಂದು ಶಾಸನವು ಹಾಡುವ ಇಬ್ಬರಿಗೆ, 
ಎರಡು ಪಾತ್ರಗಳಿಗೆ ಮತ್ತು ನಾಲ್ಕು ಜನ ಸೂಳೆಯರಿಗೆ 
ಪ್ರತ್ಯೇಕವಾಗಿ ದಾನ ನೀಡಿರುವುದನ್ನು ದಾಖಲಿಸಿದೆ. 
ಪಾತ್ರ, ಹಾಡುವವ, ಮದ್ದಳೆಯವ, ಹರೆಕಾರ-ಸೂಳೆ 
ಇವರುಗಳಿಗೆಲ್ಲಾ ದೊರೆತ ಪ್ರತ್ಯೇಕ ದಾನಗಳನ್ನು 
ಕುರಿತು ಅನೇಕ ಶಾಸನನೋಲ್ಲೇಖಗಳಿವೆ. ಪಾತ್ರ 
ಮತ್ತು ಸೂಳೆಯರನ್ನು ಒಂದೇ ಶಾಸನದಲ್ಲಿ ಬೇಕೆ 
ಬೇರೆಯಾಗಿ ಉಲ್ಲೇಖಿಸಿರುವುದನ್ನು ಗಮನಿಸಿದರೆ, 
ಅವರು ಒಂದೇ ವೃತ್ತಿಗೆ ಸೇರಿದೆವರಲ್ಲ ಎಂದು ಖಚಿತ 


ವಾಗುತ್ತದೆ. ಸೂಳೆಯರಿಲ್ಲದೆ ಅನೇಕ ಜೀವಾಲಯ 
ಗಳಿದ್ದರೂ ಬಹುತೇಕ ದೇವಾಲಯಗಳಲ್ಲಿ ಪಾತ್ರ 
ಗಳಿದ್ದರು. ಇವರಿಗೆ ಸೂಳೆಯರಿಗೆ ಸೂಳೆವಳ ದಂತೆ 


ಸಿ 


ಅಡು Kk 
ಇವರು ಪಾದಮೂಲ ಪರಿವಾರದ ಜೊತೆಗೆ A 
ದೇವಾಲಯದ ಸೇವಾವರ್ಗ ಎಂದು ಭಾವಿಸಬಹುದು. 


ಇ 
ಸೃತ್ನೇಕವಾದ ಮೇಲ್ನಿಚಾರಕ ಇದ್ದಂತೆ ತೋರುವುದಿಲ್ಲ 
೦ ತರ 
೦ 
\ 


ಬಳ್ಳಾರಿಜಿಲ್ಲೆಯ ಬಾಗಲಿಯ ಕ್ರಿ.ಶ. ೧೦೧೮ರ 
ಒಂದು. ಶಾಸನವು.” ಅಲ್ಲಿಯ ಕಲಿದೇವಸ್ವಾಮಿ 
ದೇವಾಲಯದಲ್ಲಿದ್ದ ಹನ್ನೆರಡು ಜನ ಸೂಳೆಯರು 
ಸೊಳೆವಳೆ, ವಂಚಿಗ್ರ ಪಜಕಾರರು ಮತ್ತು ಪಾತ್ರಕ್ಕೆ 
ನೀಡಲಾಗಿರುವ ದಾನವನೆ ಉಲ್ಲೇಖಿಸಿದೆ. ಸೂಳೆ 


ಮತು ಪಾತ್ರಗಳು ಬೇರೆ ಬೇರೆ ಎಂಬ ನಮ್ಮ ಹಿಂದಿನ 


15 -ಆದೇ ;x-1-೧೧೩ ; ಕ್ರಿಶೆ. ೧೦೫೪ 

16 -ಆಡೇ-x-1-೧೦೩4 ; ಕ್ರಿ.ಶ ೧೦೬೫ 

17 -ಅದೇ-;x-1-೮೦ ; ಕ್ರಿ.ಶ ೧೦೧೮ 

18 -ಅದೇ-x ಬಿಕೆ.ಐ. 1೪-೭೪; ಕ್ರಿ.ಶ, ೧೧೧೨ 
19 -ಎ.ಕ ೪ ಬೇಲೂರು ೧೯೨; ಕ್ರಿಶ ೧೨೧೧ 

20 ಎ.ಕೆ. ಗುಂ.ಪೇ ೧೨; ಕ್ರಿ.ಶ. ೧೩೭೨ 

21 ಎ.ಂ, ೪ ಬೇಲೂರು ೫೮-೩೧ ; ಕ್ರಿ.ಶ ೧೧೧೭ 
22 ಸೌ ಇಂ.ಇನ್ಸ್‌, ೪11-2೭೧; ಕ್ರಿ,ಶ, ೧೧೨೨ 


ಇತಿಹಾಸ ದರ್ಶನ 


ಅಭಿಪ್ರಾಯವನ್ನು ಈ ಶಾಸನವು ಸಮರ್ಥಿಸುತ್ತದೆ. 
ಸೂಳೆಯರಲ್ಲಿ ಸ್ಥಳೀಯೆರಲ್ಲಜಿ ಜೇರೆಡೆಗಳಿಂದ ಬಂದ 
ಸೂಳೆಯರೂ ದಾನಗಳನ್ನು ಪಡೆಯುತ್ತಿದ್ದ ಅಂಶವನ್ನು 
ಲಕ್ಷ್ಮೇಶ್ವರದ ಒಂದು ಶಾಸನವು ದಾಖಲಿಸಿದೆ.18 ಅದೇ 


ನು 
ಶಾಸನವು ಪಾತ್ರವನ್ನೂ ಉಲ್ಲೇಖಿಸಿದೆ. 


ಪಾತ್ರಗಳು ದೇವರಿಗೆ ಸಲ್ಲಿಸುತ್ತಿದ್ದ ಸೇವೆಯನ್ನು 
ಪಾತ್ರಭೋಗ ಎಂದು ಕೆಲವು ಶಾಸನಗಳು ಉಲ್ಲೇಖಿಸಿವೆ. 
ಬೇಲೂರು ತಾಲ್ಲೂಕಿನ ಭೈರೇದೇವರು ಗುಡ್ಡದ ಒಂದು 
ಶಾಸನ!* ಮತ್ತು ಗುಂಡ್ಲು ಪೇಟಿಯ ಒಂದು 
ಶಾಸನ20 ಗಳು "ಪಾತ್ರಭೋಗ'ವನ್ನುು ಉಲ್ಲೇಖಿಸಿವೆ. 


ಕರ್ನಾಟಕದಲ್ಲಿ ಶ್ರೀವೈಷ್ಣವ ಧರ್ಮ ಪ್ರಬಲವಾದ 
ಸಂದರ್ಭದಲ್ಲಿ ಶ್ರೀ ವೈಷ್ಣವ ಪಾತ್ರದವರು ಹೆಚ್ಚಾಗಿದ್ದ 
ರೆಂದು ಬೇಲೂರಿನ ಎರಡು ಶಾಸನಗಳ ನೆರವಿನಿಂದ?! 
ತಿಳಿಯಬಹುದಾಗಿದೆ. ಹಲಪು ಶಾಸನಗಳು ಉಲ್ಲೇಖಿಸುವ 
“ವೈಷ್ಣವಗೀತಿ ಮನೋಹರರ್‌' ಎಂಬುವವರು. ಈ 
ವರ್ಗಕ್ಕೇ ಸೇನಿದವರಿರಚೇಕು. 


ಅನಂತಪುರ ಜಿಲೆ ಯೆ ಗುತ್ತಿಯ ಒಂದು ಶಾಸನ” 


ಉಲ್ಲೇಖಿಸುವ “ಶ್ರೀ ನಿಷ್ಣುದೇವರ ರಂಗಭೋಗದ 
ಪಾತ್ರೆ” ಎಂಬುವವರೂ ವೈಷ್ಣವ ಪಾತ್ರದವರೇ 
ಇರಜೀಕು. 

ಪಾತ್ರದವನರ ಪಾತ್ರಭೋಗಕ್ಕೆಂದೇ ಹಂಜಿಯೇ 


ಗಮನಿಸಿರುವ ರಂಗಮಂಟಪ, ನಾಟಕಶಾಲೆಗಳ ನಿರ್ಮಾಣ 
ವಾಗುತ್ತಿತ್ತೆಂದು ತೋರುತ್ತದೆ. 


೭೯ 


ಪಾತ್ರದವರು ಸಾಮಾನ್ಯವಾಗಿ ಸ್ತ್ರೀಯರು 
ಆಗಿರುತ್ತಿದ್ದರು. ದೇವಾಲಯದ ಪಾತ್ರವರ್ಗವು ವಂಶ 


ಪಾರಂಪರ್ಯವಾಗಿ ಮುಂದುವರಿಯಲೇ ಬೇಕಾಗಿರಲಿಲ್ಲ. 
ಬಾಗಲಿಯ ಕಲಿದೇವ ಸ್ವಾಮಿಯ ದೇವಾಲಯದಲ್ಲಿದ್ದ 
ಶ್ರೀ ಕಲಿದೇವರ ತೊತ್ತು ಪಾತ್ರದ ಸಿರಿಯವೆಯು 


ಹಾಡುವ ಕಾಮತಿ ನಾಗವೆಯ ಮಗಳಾಗಿದ್ದ ಳುಚಿ 
ಬಳ್ಳಾರಿ ಜಿಲ್ಲೆಯ ಹಾಲಗೊಂದಿಯ ಬಾಳೇಶ್ವರ 


ದೇವಾಲಯದಲ್ಲಿ ಮೂರು ಜನ ಪಾತ್ರ ದವರಿದ್ದ ರು.24 
ಬಿಜಾಪುರ ಜಿಲ್ಲೆಯ ಕಲೆಳ್ಟಿರಿಯ ಒಂದು 'ಸೇವಾಲಯವನ್ಲಿ 
ನಾಲ್ಕು ಜನ ಪಾತ್ರ ದವರು ಇದ್ದರು. ಬೆಂಗಳೂರು 
ಜಿಲ್ಲೆಯ ಕೊಡಿಗೆ ಹಳ್ಳಿಯ ಒಂದು ಶಾಸನದ ಪ್ರಕಾರ 
ಅಲ್ಲಿನ ಸೋಮೇಜೀವರ ದೇವಾಲಯದಲ್ಲಿ ಪಾತ್ರ 
ಜೋಗಕ್ಕೆ ಪಾತ್ರ ಜನ ಇಬ್ಬರು ಇದ್ದರು.26 


ಅಂದರೆ ದೇವಾಲಯದಲ್ಲಿ 
ಇಷ್ಟೇ ಇರಬೇಕೆಂಬ ನಿಬಂಧ 
Re ಆರ್ಥಿಕ ಸ್ಥಿ ತಿಗಳ ಚನ್ನನ 
ಸಂಖ್ಯೆ ಇರುತ್ತಿತ್ತು. ಕೆಲವು ಬಾರಿ ಸ ಸಳ 
ದೇವಾಲಯಗಳಿಗೆ ದಾನ ನೀಡಿರುವುದನ್ನೂ ” 
ದಾಖಲಿಸಿನೆ. ಪಾತ್ರದ ಸಿರಿಯವೆ ಬಾಗಲಿಯ ಕಲಿ 
ಜೀವರಿಗೆ ಕಲ್ಪಕೆನಿಯ ತನ್ನ ಮನೆಯನ್ನು 
ಕೊಟ್ಟಿ ದ್ವಾಳೆ.27 ಬೇಲೂರಿನ ಹೊಯ್ಸಳೇಶ್ವರ ದೇವರಿಗೆ 
ಪಾತ್ರದ ಆನೆಯ ಮಾಳಪ್ಟೆಯು ಮೂರು ಸಂದರ್ಭಗಳಲ್ಲಿ 
ದಾನ ನೀಡಿದ್ದಾಳೆ.28 ಅದೇ ದೇವರಿಗೆ ಪಾತ್ರದ 
ಮಣಿಗಾಣ ಮಾಡವ್ಚೆ.29 ಪಾತ್ರದ ಲಖನ್ತೆ, ಪಾತ್ರದ 


ಪಾ ತ್ರಗಳ ಸಂಖ್ಯೆ 
ಇದೆ i ie 


28 -ಅದೆಳ;x-]- ೮೯ ಕಶ ೧೦೩೫ 
IX. ತ್‌ ಿ 


24 -ಆದೇೇ-x-1-೧೬೩: ಕ್ರಿಶ ೧೦೯4 


25 -ಅದೇ-xx ಬಿಕೆ.ಐ. [೪ ೩೦೦ ; ಕ ಶ್ಲ ೧೨ನೆಯ ಶತನ 


ಬ 


26 ಎಕ. 1% ಬೆಂಗ ೧೨೭ ; ಕ್ರಿಶ ೧೪೩೧ 
27 ಪೊರ್ಮೋದಾಹೃತ, 


28 ಎಕ. ೪ ಬೇಲೂರು ೧೦೪ ; ೧೦೬, ೧೧೦ ಕಾಲ; 


29 -ಅದೇ-೧೦೬; ಕ್ರಿಶ? 
30 -ಅದೇ-೧೦೩ ; ಕ್ರಿ. 
31 ಪೂರ್ಮೋದಾಹೃತ 

32 ಎಕ್ಕ, ಗುಂಪೇ ೧೭; ಕ್ರಿಶ್ನ ೧೩೭೨ 


33 ಕ.ಇನ್ಸ್‌, ೪-೧೨೩ ; ಕ್ರಿಶ ೧೫೬ 


Ko 
ಶ್ಮ ೧೧೯೫ 


ಲಂ 


ಚಂದವ್ವ,3 ಪಾತ್ರದ ನಾಗೌವೆ, ಪಾತ್ರದ ಚಂದವ್ವೆ, 
ಪಾತ್ರದ ಗೋಸನೆ ದೇವನೆ, ಪಾತ್ರದ ವಿಸ್ಸವ್ನೆ 
ಪಾತ್ರದ ಲಖನೆ-ಇವರುಗಳೂ ಹಲವಾರು ದಾ 
ನೀಡಿದ್ದಾರೆ.5! 


ಈ ಪಾತ್ರಗಳನ್ನು ದೇವಾಲಯಕ್ಕೆ ಊರಿನ ಜನರು 
ಒಟ್ಟಿಗೇ ತೀರ್ಮಾನಿಸಿ ಅಥವಾ ವೈಯುಕ್ತಿಕ ತೀರ್ಮಾನ 
ದೊಂದಿಗೆ ನೀಡುತ್ತಿದ್ದರು. ಗುಂಡ್ಲು ಸೇಟಿಯ ಒಂದು 
ಶಾಸನವು ಹಟಬೂಲಕೋಟಿ, ತೆರಕಣಾಂಬಿ, ನವುಳೂರು, 
ಬಾಗೂರು- ಈ ನಾಲ್ಕೂ ಊರುಗಳ ಸಮಸ್ತ ವೀರ 
ಪಂಚಾಳರು ಸರ್ವ ಐಕಮತ್ಯ ದಿಂದ ದೇವರ ಪಾತ್ರ 
ಭೋಗಕ್ಕೆ ಕೇತವ್ವೆ ನನ್ನು "ದಾನ ಫಸ, ಅವರ 
ಜೀವಿತಕ್ರೆ ವ್ಯವಸ್ಥೆ ಮಾಡಿದುದನ್ನು ಉಲ್ಲೆ "ಬಿಸಿದೆ.32 


ಪೂರ್ವೋದಾಶೃತ ಬೇಲೂರಿನ ತಾಸಕಗಕು” ಆಯಾ 
ಪಾತ್ರಗಳ ತಾತ, ತಂಜಿಯರ ಹೆಸರನ್ನು ಉಲ್ಲೇಖಿಸಿವೆ. 
ಇದರಿಂದ ಮನೆಯ ಹಿರಿಯರ ಒಪ್ಪಿಗೆ ದೊರಿತೇ 


ಸ್ತ್ರೀಯರು ಪಾತ್ರಗಳಾಗಿರುತ್ತಿದ್ದರು ಎಂದು ತಿಳಿಯು 


ಧಾರವಾಡೆ ಜಿಲ್ಲೆಯ ಕೋಳಿವಾಡದ ಒಂದು 
ಶಾಸನವು.33 ತಿರುಮಲಜೋವನ ಮಗಳು ಸೂರಿಯ 
ಸ ಧ್ಯನ ಜನಾರ್ಧನ 


FL ಮಾಡಿ WN 
ಮಾಡಿದ್ದನ್ನು ದಾಖಲಿಸಿವೆ. 


ಜೀವಿತಕೆ ವ್ನವಸ್ಥೆ 
ರೆ ಕ್‌ 
ಅಂದರೆ ದೇವಾಲಯದಲ್ಲಿ 


ಕ್ರಮವಾಗಿ ಕ್ರಿ,ಶ ೧೨೦೨, ೧೧೯೫, ೧೨೦೧ 


ಇತಿಹಾಸ ದರ್ಶನ 


ಪಾತ್ರವೆಂದರೆ ನಿರ್ದಿಷ್ಟ ದೇವರು ಅಥವಾ ವ್ಯಕ್ತಿಯನ್ನು 


ಪ್ರತಿನಿಧಿಸುವ ಮತ್ತೊಂದು ವ್ಯಕ್ತಿ ಎಂದಾಯಿತು. 


ಕಾಣಾಚಿ ಎಂಬ ಪದಕ್ಕೆ ಕನ್ನಡ ಸಾಹಿತ್ಯ 
ಪರಿಷತ್ತಿನ ಕನ್ನಡ ನಿಘಂಟು (ಎರಡನೆಯ ಸಂಪುಟ) 
ವಂಶಪರಂಪಶೆಯಿಂದ ಬಂದು ಸ್ವಾನುಭೋಗದಲ್ಲಿರುವ 
ಆಸ್ತಿ, ಪಿತ್ರಾರ್ಜಿತ ಆಸ್ತಿ, ಹಕ್ಕುದಾರ ಜಮೀನು ಎಂಬ 
ಅರ್ಥ ಒದಗಿಸಿದೆ. ಆದರೆ ಮೇಲೆ ಉಲ್ಲೇಖಿಸಿದ 
ಶಾಸನದಲ್ಲಿ ಕಾಣಾಚಿ ಎಂಬುದು ಒಂದು ಅಂಕಿತ 
ನಾಮವಾಗಿ ಬಳಕೆಯಾಗಿರುವುದರಲ್ಲಿ ಅನುಮಾನವಿಲ್ಲ. 


"ಪಾತೆ?ಶಬ ಕೆ ಕಿಟ್ಟೆಲ ಕೋಶದಲ್ಲಿ ೩೧ actor 
DL” ನ್‌ 
dramatist person, a disguise, an assumed 
character.performing, dancing, a dancing 
girl ಪಾತ್ರದವಳು= ಪಾತೆರದವಳು ಎಂಬ ಅರ್ಥಗಳನೂ 

ಕಾಣಬಹುದು. 


ಪಾತ್ರವನ್ನು ಪಾತರಕ್ಕೆ ಸಂವಾದಿಯಾಗಿ ಗಮನಿಸಿ 
ನಟನೆ, ಅಭಿನಯ, ನಾಟ್ಯ, ಮೇಲೆ, ನಹಿಸುವವನು 
ಎಂದೂ ಪಾತರಗಿತ್ತಿಗೆ ನಟ ಅಭಿನೇತ್ರಿ ಎಂಬ ಅರ್ಥ 
ವನ್ನೂ ಪಾತರಗಿತ್ತಿಗೆ ಹಾದರಗಿತ್ತಿ, ವೇಶ್ಯೆ ಎಂಬ 
ಅರ್ಥಗಳ ಜೊತೆಗೆ ಚಿಟ್ಟಿ, ಸತಂಗ ಎಂಬ ಅರ್ಥಗಳನ್ನೂ 
ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಕ್ರಿಪ್ತ್ರ ಕನ್ನಡ 
ನಿಘಂಟುವಿನಲ್ಲಿ ಗಮನಿಸಬಹುದು. *ಪಾತ್ರ' ಎಂಬ 
ಪದಕ್ಕೆ ಸಂಸ್ಕೃತದಲ್ಲಿ ಹಲವು ಅರ್ಥಗಳ ಜೊತೆಯಲ್ಲಿ 
"ನಟ' ಎಂಬ ಅರ್ಥವುವಿಜೆ.. ಉತ್ತರ ಭಾರತದಲ್ಲಿ 
ಪಾತರ, ಪಾತುರ್‌, ಪಾತುರೀಯ ಎಂದರೆ ವೇಶ್ಯೆ ಎಂದೇ 
ಅರ್ಥ. ನಹಓಯಂತೆ ಅಲ್ಲಿಂದ ಇಲ್ಲಿಗೆ ಹಾರುವ, 
ಚಂಚಲ ಸ್ವಭಾವದ, ಕ್ಷಣಿಕ ಸೌಂದರ್ಯದ ಚಿಟ್ಟೆ 
ಯನ್ನು ಪಾತರಗಿತ್ತಿ ಎಂದು ಕರೆದಿರುವುದನ್ನು ಇಲ್ಲಿ 
ಜ್ಞಾ ಪಿಸಿಕೊಳ್ಳಬಹುದು. ಆದ್ದರಿಂದ ಪಾತ್ರ ಮತ್ತು 
ಸೂಳೆಯರಿಬ್ಬರೂ ವೇಶ್ಯೆಯರಾದರೂ ಇಬ್ಬರೂ ದೇವರ 


ಸೇವೆಗಾಗಿ ಮೀಸಲಾಗಿದ್ದರೂ, ಅವರಿಬ್ಬರಲ್ಲಿ “ಪಾತ್ರ? 
ಶಬ್ದವು ನೃತ್ಯಗೀತಾದಿಗಳಲ್ಲಿ ಪರಿಣತಳಾದವಳನ್ನೂ, 
“ಸೂಳೆ” ಶಬ್ದವು ಉಳಿದ ಸೇವಾಕಾರ್ಯಗಳನ್ನು ಮಾಡು 
-ವವಳನ್ನೂ ಸೂಚಿಸುತ್ತ ಜೆ ಎಂದಿಟ್ಟುಕೊಳ್ಳ ಬಹುದು”- 
ಎಂದು ಡಾ| ಎಂ. ಚಿದಾನಂದಮೂರ್ತಿಯವರು 
ಅಭಿಪ್ರಾಯ ಪಡುತ್ತಾರೆ. ವಿಭಿನ್ನ ಅಭಿನಯ ಮಾಡೆ 
ಬೇಕಾದಾಗ ಈ ಚಂಚಲ ಸ್ವಭಾವಪು ಅವಶ್ಯಕ. 


ಪಾತ್ರ ಮತ್ತು ಸೂಳೆಯರಿಬ್ಬರೂ ದೇವರ ಸೇವೆಗೆ 
ಮೀಸಲಾಗಿದ್ದವರು. ರಂಗಭೋಗದ ಸಮಯದಲ್ಲಿ 
ಪಾತ್ರದನರು ಪಾತ್ರಭೋಗ ಸಲ್ಲಿಸುತ್ತಿದ್ದರು ಎಂಬುದರಲ್ಲಿ 
ಅನುಮಾನವಿಲ್ಲ. ಪಾತ್ರದವರ ಕೆಲವು ವಿಶೇಷ ಗುಣ 
ಗಳನ್ನೂ ಶಾಸನವೊಂದು ದಾಖಲಿಸಿದೆ. ಧಾರವಾಡ 
ಜಿಲ್ಲೆಯ ಚಿಂಜೋಳಿಯ ಒಂದು ಶಾಸನವು ಶ್ರೀಧರ 
ದಂಡನಾಯಕನರ್ದ್ವಾಂಗಿ ಲಕ್ಷ್ಮಿ ಟಿಂಟಳಿಸುವ ಪಾತ್ರಕ್ಸೆ 
ಗೆಂಟಲಗಾಳಂ ಮಚ್ಚಗಿಸುವ ಪಾತ್ರಕ್ಕೆ ಮಸ್ತಕ 
ಸೂಲಂ .. ವಿಷಮ ಪಾತ್ರದ ಸೂತ್ರ ಕಳಶಕ್ರೆ ವಿಳಸ 
ಮೆನಿಸಿರ್ದ' ಗುಂಡಿಲಿ ಜಾಕಿಯಕ್ಕನ ಬಗೆಗೆ ತಿಳಿಸುತ್ತದೆ, 
ಇಲ್ಲಿ ಪಾತ್ರದವರು. ಮತ್ತು ಅಭಿನಯಗಳಿಗಿದ್ದ 
ಸಂಬಂಧವು ಸ್ಪಷ್ಟವಾಗಿದೆ. 


ಚಿನ್ನತುಂಬುಲಂನ ಒಂದು ಶಾಸನವು ತ್ರಿಭುವನಮಲ್ಲ 
ಪಟ್ಟಮಹಾದೇನಿ ಮಲಯವತೀಡೇವಿಯನ್ನು ಪಾತ್ರ 
ಮುಖದರ್ಪ್ಸಣೆ ಎಂದು ವರ್ಣಿಸಿಜಿ.35 ಹೊಯ್ಸಳ 
ವಿಷ್ಣುವರ್ಧನನ ನಟ್ಟಮಹಿಸಿ ಶಾಂತಲಜೀವಿಯನ್ನು 
ಜೇಲೂರಿನ ಒಂದು ಶಾಸನವು "ವಿಚಿತ್ರನರ್ತನಪ್ರ ವರ್ತನ 
ಪಾತ್ರಸಿಖಾಮಣಿ', “ಸೆಂಗೀತೆಸಂಗತಸರಸ್ವತಿ' 
ಎಂದೆಲ್ಲಾ ವರ್ಣನೆ ಮಾಡಿದೆ.3? ರಾಣಿಯರು, 
ದಂಡನಾಯಕನ ಹೆಂಡತಿ-ಇವರೆಲ್ಲಾ ಪಾತ್ರಗಳಾಗಿದ್ದ ರು 
ಎಂದ ಮೇಲೆ ಅವರನ್ನು ವೇಶ್ಯೆಯರ ವರ್ಗಕ್ಕೆ 
ಸೇರಿಸುವಂತಿಲ್ಲ. 


34 ಡಾ! ಎಂ, ಚಿದಾನಂದಮೂರ್ತಿ ; ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ರ೯೬೬ ಪ್ರ, ೧೮೨-೧೮೩. 


35 ಸೌ.ಇಂ,ಇನ್ಸ್‌ 2೫-11-೬೪ ; ಕ್ರಿ.ಶ ೧೦೮೫ 
36 ಎಅದೇ-/x-1-೧೭೫ ; ಕ್ರಿ.ಶ, ೧೦೦೭ 
37 ಎ,ಕ. ೪ ಬೇಲೂರು ೫೮ ; ಕ್ರಿ.ಶ, ೧೧೧೭ 


ಇತಿಹಾಸ ದರ್ಶನ 


[3 1] ೮೧ 


ಪಾತ್ರವಾಗಲೀ, ಸೂಳೆಯಾಗಲೀ ಗಣಿಕಾ ಸ್ತ್ರೀ 


ಅಥವಾ ವೇಶ್ಯಾವರ್ಗಕ್ಕೆ  ಸೇರಿದವರಲ್ಲ-ಅವರು 
ದೇವಾಲಯದ ಸೇವಾವರ್ಗ ಅದರಲ್ಲೂ ವಿಶೇಷವಾಗಿ 
ರಂಗಭೋಗದ ಸೇವಾವರ್ಗಕ್ಕೆ ಸೇರಿದವರಾಗಿದ್ದ ರು. 


ದೇವಾಲಯಗಳ ಆಶ್ರಯ ತಪ್ಪಿದ ನಂತರ ಪಾತ್ರ, 
ಸೂಳೆ, ದೇವದಾಸಿ ವರ್ಗದಲ್ಲಿದ್ದ ಸ್ರಿ ಯರು 
ಟನ ಗಣಿಕಾಸ್ತ್ರ (ಯರಾಗ್ಯಿ ನಶ್ಯ ಯ 


ರಾಗಿ, ವೃತಿ ತ್ರೀಯನ್ನು ಬದಲಾಯಿಸಿಕೊಂಡಿರುವುದು 
ಸಂಭವನೀಯ. 
ಕಂಬದ ಸೂಳೆಯರಿದ್ದಂತೆಯೇ ಪಾತ್ರದ 


ಸೂಳೆಯರೂ ಇರುತ್ತಿ ದ್ದರು. ಇವರೂ ಬಲದ ದೆಸೆಯ 

ಪಾತ್ರಂಸೂಳ್ಕೆ ಎಡದ ಜೆಸೆಯ ಪಾತ್ರಂ ಸೂಳೆ ಎಂದು 

ಗುರುತಿಸಲ.ಟಿದಾ ರೆ.3್ತ₹ ಪಾತೆ ಮತು ಸೂಳೆ ರಂಗ 
ಬ ಟದ ಜು ಎ 

ಭೋಗದ ಬೇರೆ ಚೀರಿ ವರ್ಗೆಗಳಾದರೂ ಕೆಲವು 

ಸಂದರ್ಭಗಳಲ್ಲಿ ಎರಡೂ ವರ್ಗಗಳ ಕೆಲಸಗಳನ್ನು ಒಬ್ಬ 


ವ್ಯಕ್ತಿ ಯೇ ನಿರ್ವಹಿಸಬೇಕಾಗುತ್ತಿ ತ್ತು. ಹಾಗೆ ಪಾಠ 
ಮತ್ತು ಸೂಳೆ ಎರಡೊ ವರ್ಗಗಳ ಕಾರ್ಯಗಳನ್ನು 


ಒಟ್ಟಿಗೇ ನಿರ್ವಹಿಸುತ್ತಿದ್ದವರನ್ನು ಪಾತ್ರಂ ಸೂಳೆ ಎಂದು 
ಸಂಬೋಧಿಸಿರುವಂತೆ ತೋರುತ್ತದೆ. 


ಪೂರ್ವೊೋದಾಹೃತ ಬೇಲೂರಿನ ಶಾಸನಗಳು 
ಮತ್ತು ಕೋಳಿವಾಡದ ಶಾಸನಗಳ ಮೂಲಕ ಪಾತ್ರ 
ಗಳು ಅಭಿನಯ ನ ಪ್ರಧಾನವಾದವು. ಎಂದೂ ಜೇಲೂರು. 
ಚಿನ್ನತುಂಬಲಂ 'ತಾಸನಗಳ ಮೂಲಕ ಸಮಾಜದ 
ತುಂಬಾ ಗಣ್ಯ ಸ್ತ್ರೀಯರೂ ಪಾತ್ರಗಳಾಗಿ ಜೀವರಿಗೆ ಸೇನೆ 
ಸಲ್ಲಿಸುತ್ತಿದ್ದ ವಿಷಯಗಳು ಸ್ಪಷ್ಟವಾಗುತ್ತವೆ. 


38 ಎ,ಇಂ, ಬ೪-ಪುಲ೮೨; ಕ್ರಿ.ಶೆ, ೧೦೫೪ 


೮೨ 


ಬೇಲೂರಿನ ಅನೇಕ ಪಾತ್ರಗಳು ಅಲ್ಲಿನ ಶಿಲಾಬಾಲಿಕೆ 
ಯರು ಮತ್ತಿತರ ಶಿಲ್ಪಗಳಿಗೆ ರೂಪದರ್ಶಿಗಳಾಗಿ ಕಾರ್ಯ 
ನಿರ್ವಹಿಸಿದ್ದಿ ರಲೂಬಹುದು. 


ಪಾತ್ರದವರು ದೇವಾಲಯಗಳಲ್ಲಿ ಅಭಿನಯ 
ಪ್ರಧಾನವಾದ ನಾಟಕ ಅಥವಾ ರೂಪಗಳಲ್ಲಿ ಭಾಗವಹಿಸಿ, 
ಭಾನಾಭಿನಯದ ಮೂಲಕ ರಂಗಭೋಗವನ್ನು ಪಾತ್ರ 
ಭೋಗದ ಸಂದರ್ಭದಲ್ಲಿ ಸಲ್ಲಿಸುವ ಅಥವಾ ನಿರ್ದಿಷ್ಟ 
ವೇಷಭೂಷಣ-ಅಲಂಕರಣಗಳಿಂದ ದೇವರ ಹ 
ಭಕ್ತರ ನೇಷ ಧರಿಸಿ ಭಕ್ತರನ್ನು ಆಕರ್ಷಿಸಿ ದೇವರಿಗೆ 
ಸೇವೆ ಸಲ್ಲಿಸುವ. ಸೇವಾವರ್ಗೆ ಎಂದು ತಿಳಿಯ 
ಬಹುದಾಗಿದೆ... ಇವರು... ರೂಪದರ್ಶಿಯರಾಗಿಯೂ 
ಕಾರ್ಯನಿರ್ವಹಿಸಿರುವ ಸಾಧ್ಯ ತೆಗಳಿವೆ. ಇವರು 
ಸೂಳೆಯರಿಂದ ಭಿನ್ನ! ರಾಗಿರುತ್ತಿ ದ ರು. 


ದೇವಾಲಯಗಳಲ್ಲಿ ಈಗ ಪಾತ್ರವರ್ಗವಾಗಲೀ, 
ಸೂಳೆಯರಾಗಲೀ, ಇಲ್ಲದಿರುವುದರಿಂದ ಡೇವಾಲಯಗಳ 
ಆಶ್ರಯ ತಪ್ಪಿದ ಈ ವರ್ಗವು ಅನಂತರ ಸ್ವೀಕರಿಸಿರ 
ಬಹುದಾದ ವೇಶ್ಯೆ ಅಥವಾ ಗಣಿಕಾಸ್ತ್ರೀವೃತ್ತಿ ಯ 
ಜೊತೆಗೇ ಪಾತ್ರ ಮತ್ತು ಸೂಳೆಯರ ವೃತ್ತಿಯನ್ನೂ 


ಒಂದು ಮಾಡುವ ಅವಕ  ಕತೆಯಿಲ್ಲ. 


ಕೆ 
ಪಾತ್ರಗಳು ಮತ್ತು ಸೂಳೆಯರು ದೇವಾಲಯದಲ್ಲಿ 
ರಂಗಭೋಗಕ್ಕೆ ನೀಸಲಾಗಿದ್ದವರು. ಪಾತ್ರಗಳಾ 


ತಮ್ಮ ಭಾವಾಭಿನಯದ ಮೂಲಕ, ರೂಪದರ್ಶಿಗಳಾಗಿ 
ಪಾಶ್ರಭೋಗ ಸೇವೆ ಸಲ್ಲಿಸುತ್ತಿದ್ದ ವರ್ಗ ಎಂದು 
ತಿಳಿಯಬಹುದಾಗಿದೆ. 


ಇತಿಹಾಸ ದರ್ಶನ 


